ಕರ್ನಾಟಕ ವಿಧಾನ ಪರಿಷತ್ತು 


ಸದಸ್ಯರ ಹೆಸರು 
ಉತ್ತರಿಸಬೆಣಾದ ದಿನಾಂಕ 
ಉತ್ತರಿಸುವ ಸಚಿವರು 


pe 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


47 

: ಶ್ರೀ ಅರವಿಂದ ಕುಮಾರ್‌ ಅರಳಿ 

: 21.09.2020 

: ಮಾನ್ಯ ಕಾರ್ಮಿಕ ಮತ್ತು ಸಕ್ಕರೆ ಸಚಿವರು 


ಪ್ರಶ್ನೆ 


ಉತ್ತರ 


ರೈತರ 
ಬಿ.ಎಸ್‌.ಎಸ್‌.ಕೆ. ಸಕ್ಕರೆ 
ಕಾರ್ಬಾನೆಯನ್ನು ಕಳೆದ ಎರಡು 
ಹಂಗಾಮಿನಿಂದ ಪ್ರಾರಂಭ ಮಾಡದೆ 
ಬಂದ್‌ ಮಾಡಲಾಗಿದ್ದ, ಅಲ್ಲಿ 
ಕಾರ್ಯ ನಿರ್ಪಹಿಸುತ್ತಿರುವ 
ಕಾರ್ಮಿಕರಿಗೆ ಏರಡು ವರ್ಷದಿಂದ 
ಸಂಬಳ ನೀಡಡೇ ಇರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಬಂದಿದ್ದಲ್ಲಿ, ಅವರಿಗೆ ಪರಿಹಾರ 
ನೀಡುವ ಯೋಚನೆ ಸರ್ಕಾರಕ್ಕೆ 
ಇದೆಯೇ; ಇದಲ್ಲಿ, ಯಾವಾಗ 
ಪರಿಹಾರ ನೀಡಲಾಗುವುಮ; 


ಜೀವನಾಡಿಯಾಗಿರುವ | 


ಬೀದರ್‌ ಸಹಕಾರಿ ಸಕ್ಕರೆ ಕಾರ್ಬಾನೆ ಎನಿ. ಹಳ್ಳಿಖೇಡ, 
ಹುಮ್ನಾಬಾದ್‌ ತಾಲೂಕು, ಬೀದರ್‌ ಜಿಲ್ಲೆ ಈ 
ಕಾರ್ಬಾನೆಯು ಮಡಿಯುವ ಬಂಡವಾಳದ ಕೊರತೆ ಮತ್ತು 
ಆಡಳಿತಾತ್ಮಕ ಅನಾನುಕೂಲಗಳಿಂದಾಗಿ 2019-20ನೇ 
ಹಂಗಾಮಿನಲ್ಲಿ ಕಬ್ಬು ಅರೆಯುವ ಕಾರ್ಯವನ್ನು 
ಪ್ರಾರಂಭಿಸಿರುವುದಿಲ್ಲ. ಕಾರ್ಬಾನೆಯು ಕಾರ್ಮಿಕರಿಗೆ 
ಕಳೆದ 30 ತಿಂಗಳಿಂದ ಸಂಬಳ ನೀಡದೆ ಇರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆ. 

ಕಾರಾನೆಯು ಸಹಕಾರ ಸಂಘಗಳ 
ಕಾಯ್ದೆಯಡಿಯಲ್ಲಿ ಸೋಂದಣಿಯಾಗಿದ್ದು, ತನ್ನದೇ ಆದ 
ಆಸ್ತಿ ಮತ್ತು ಜವಾಬ್ದಾರಿಗಳನ್ನು ಹೊಂದಿದ್ದು, ಕಾರ್ಯಾನೆ 
ತನ್ನ ಪ್ರಮುಖ ಜಪಾಬ್ಮಾರಿಗಳನ್ನು ನಿರ್ವಹಿಸಲು 
ಚೆಣಾಗುವ ಸಂಪನ್ಯೂಲಗಳನ್ನು ಕ್ರೋಢೀಕರಿಸಿಕೊಂಡು 
ಪಾವತಿಸಬೇಕಾಗಿರುತ್ತದೆ. ಇದು ಸರ್ಕಾರಿ ಸ್ವಾಮ್ಯದ | 
ಸಾರ್ವಜವಿಕ ಪಲಯದ ಕಾರ್ಬಾನೆಯಾಗಿರುವುದಿಲ್ಲ. 
ಆದ್ದರಿಂದ ಸರ್ಕಾರವು ಕಾರ್ಮಿಕರ ವೇತನ ಬಾಕಿ ಮತ್ತು 
ಇತರೆ ಬಾಕಿಗಳ ಪಾವತಿಗೆ ಪರಿಹಾರ ನೀಡುವ ಪ್ರಶ್ನೆ 


ಉದೃವಿಸುವುದಿಲ್ಲ. ಬಡಲಾಗಿ ಕಾರ್ಜಾನೆಯೇ ಈ! 
ಜವಾಬ್ದಾರಿಗಳನ್ನು ತೀರುಪಳಿ ಮಾಡಬೇಕಾಗಿರುತ್ತದೆ. 


T@ 


ಕಾರ್ಯಾನೆಯಲ್ಲಿ ಕಾರ್ಯ 
ವಿರ್ವಹಿಸುತ್ತಿರುವ ಕಾರ್ಮಿಕರಿಗೆ 
ಫರ್ಯಾಯ ಪರಿಹಾರ. ನೀಡುವ 
ಯೋಜನೆ ಸರ್ಕಾರದ ಮುಂದಿಡದೆಯೇ; 
ಇದಲ್ಲಿ ಹಮಿ,ಹೊಂಡಿರುವ 


(acl 


ಯೋಜನೆಗಳಾವುಪು; 


ಉದ್ಭವಿಸುವುದಿಲ್ಲ. 


ಸದರಿ ಕಾರ್ಬಾನೆಯನ್ನು ಪುನಶ್ಟೇತನ 
ಮಾಡುವ ಯೋಜನೆ 
ಸರ್ಕಾರಕ್ಕಿದೆಯೇ; ಇದ್ದರೆ ಯಾವಾಗ 
ಪ್ರಾರಂಭಿಸಲಾಗುವುದು; ಇಲ್ಲದಿಡ್ಕರೆ 
ಅದಕ್ಕೆ ಕಾರಣವೇನು; 


ಆರ್ಥಿಕ ಸಂಕಷ್ಟದಿಂದ ಮತ್ತು ಇತರೆ ಕಾರಣಗಳಿಂದ 
ಸ್ಥಗಿತಗೊಂಡಿರುವ ಸಹಕಾರಿ ಸಕ್ಕರೆ ಕಾರ್ಯಾನೆಗಳನ್ನು 
ಖಾಸಗಿಯವರಿಗೆ ಗುತ್ತಿಗೆ ವೀಡುವುದರ ಮೂಲಕ 
ಪುನಶ್ಲೇನಗೊಳಿಸುವುದು ಸರ್ಕಾರದ ಪ್ರಚಲಿತ 
ವೀತಿಯಾಗಿರುತ್ತಡೆ.ಈ ಕಾರಾನೆಯಸ್ನು ಖಾಸಗಿಯವರಿಗೆ 
ಗುತ್ತಿಗೆ ನೀಡುವುದರ ಬಗ್ಗೆ ಕಾರ್ಬಾನೆಯ ವ್ಯವಸ್ಥಾಪಕ 
ವಿರ್ದೇಶಕರಿಂದ ವರದಿ ಕೋರಲಾಗಿರುತ್ತದೆ. ಪರದಿ ಬಂದ 
ನಂತರ ಸಾಧಕ-ಬಾಧಕಗಳ ಕುರಿತು ಪರಿಶೀಲಿಸಿ 


ಪುನಶ್ನೇತನಗೊಳಿಸುವ ಬಗ್ಗೆ ಕಮವಿಡಲಾಗುವುದು. 


Qrannad with CamScannar 


3 


ಈ ಜಿಲ್ಲೆಯಲ್ಲಿ ಅನೇಕ 
ಕಾರ್ಬಿಕರಿದ್ದು ಅವರಿಗಾಗಿ ಒಂದು 
ಆಸ್ಪತ್ರೆ ನಿರ್ನಿಸುಪವ ಯೋಜನೆ 
ಸರ್ಕಾರದ ಮುಂದಿದೆಯೇ; ಇದರೆ 
ಆರಂಭಿಸಲಾಗುವುದು ಯಾವಾಗ; 
ಇಲ್ಲದಿದ್ದಲ್ಲಿ ಅದಕೆ ಕಾರಣವೇನು? 
(ವಿವರ ನೀಡುವುಮು) 


| ಪ್ರಾರಂಭಿಸಿರುತ್ತದೆ. 


ಬೀದರ್‌ ಜಿಲ್ಲೆಯಲ್ಲಿ ಪುಸುತ ಕಾರ್ಮಿಕರ ರಾಜ್ಯ ಲಿಮ್‌ 
ಆಸ್ಪತ್ರೆಯನ್ನು ಪ್ರಾರಂಭಿಸುವ ಯೋಜನೆ ಸರ್ಕಾದದ 
ಮುಂದಿರುವುದಿಲ್ಲ. ಕಾರ್ಮಿಕರ ರಾಜ್ಯ ವಿಮಾ ನಿಗಮದ 
ಸರ್ವೇ ಪ್ರಕಾರ ಬೀದರ್‌ ಜಿಲ್ಲೆಯಲ್ಲಿ 12313) ಮಾತ 
ಕಾರ್ಮಿಕರನ್ನು ಗುರುತಿಸಿದ್ದು, 50,000 ಕಾರ್ನಿಕರಿದ್ದಲ್ಲಿ. 
ಮಾತ್ರ ಕಾರಾವಿ. ಆಸ್ಪತ್ರೆಯನ್ನು ಪ್ರಾರಂಬಿಸಲು 
ಅವಕಾಶವಿರುತ್ತದೆ. ಸರ್ಕಾರದ ಆದೇಶ ಸಂಖ್ಯೆ; ಕಾಇ 15 
ಎಲ್‌ಎಸ್‌ಐ 2018 ದಿ: 20-02-2019 ರಲ್ಲಿ ವಿಮಾದಾರರ 
ಹಿತದೃಷ್ಟಿಯಿಂದ ಬೀದರನಲ್ಲಿ ಕ! Dispensary cum 
Branch Office (C80) ಪ್ರಾರಂಭಿಸಲು ಸಹಮತ 
ದೊರೆತಿದ್ದ ಕಾ.ರಾ.ವಿ ನಿಗಮವು ರ೭ರB೦ಯನ್ನು 


ಸಂಖ್ಯೆ: ಸಿಐ 191 ಸಿಓಎಫ್‌ 2020 


A 
[aS 


~ 
(ಅರ ಶಿವರಾಮ ಹೆಬ್ಬಾರ) 
ಮಾನ್ಯ ಕಾರ್ಮಿಕ ಮತ್ತು ಸಕ್ಕರೆ ಸಚಿವರು 


Qrannod with CamSrannar 


